ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸ೦ಖ್ಯೆ: 1349(1580) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಕರ್ನಾಟಿಕ ಲೋಕಸೇವಾ ಆಯೋಗದ ಬಗ್ಗೆ 


(ಅ) ಕರ್ನಾಟಿಕ ಲೋಕಸೇವಾ ಆಯೋಗವು ನಡೆಸಿದ 2015ನೇ ಸಾಲಿನ ಗೆಜೆಟೆಡ್‌ 
ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಯ ಕುರಿತಂತೆ ಕರ್ನಾಟಿಕ ಲೋಕಸೇವಾ ಆಯೋಗವು 
ಕರ್ನಾಟಿಕ ರಾಜ್ಯ ದತ್ತಾಂಶ ಕೇಂದ್ರ (Karnataka State Data Centre) (Center for e- 
governance) ಅಂದರೆ ಇ-ಆಡಳಿತ ಕೇಂದ್ರ ದ ಮುಖ್ಯ ಪರೀಕ್ಷೆಯ ಡಿಜಿಟಿಲ್‌ 
ಮೌಲ್ಯಮಾಪನದಲ್ಲಿ ಅಭ್ಯರ್ಥಿಗಳು ಪಡೆದ ವಿಷಯವಾರು ಅಂಕಗಳನ್ನು 
kpscresults.karnataka.gov.in ಖ೦ಬ ವೆಬ್‌ ಡೊಮ್ಮೈನ್‌ನ ಮೂಲಕ ಪ್ರಕಟೆಸಲಾಗಿದೆಯೇ ; 


(ಆ) ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸಿದ 2015ನೇ ಸಾಲಿನ ಗೆಜೆಟೆಡ್‌ 
ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಯ ಮುಖ್ಯ ಪರೀಕ್ಷೆಯ ಡಿಜಿಟಲ್‌ ಮೌಲ್ಯಮಾಪನ 
ಪ್ರಕ್ರಿಯೆಯನ್ನು ಕೈಗೊಳ್ಳುವ ಸಲುವಾಗಿ TCS (TATA CONSULTANCY SERVICES) ಜೊತೆಗೆ 
ಒಪ್ಪಂದವಾಗಿದ್ದಲ್ಲಿ, ಆ ಒಪ್ಪಂದದಲ್ಲಿ ರಾಜ್ಯ ದತ್ತಾಂಶ ಕೇ೦ದ್ರ (Karnataka State Data 
Centre) (Center for e-governance) ಅಂದರೆ ಇ-ಆಡಳಿತ ಕೇಂದ್ರವು ವಿಷಯವಾರು 
ಅಂಕಗಳನ್ನು ಪ್ರಕಟೆಸಲು ಸೇವಾದಾತ ಕಂಪನಿಯಾದ TCS (TATA CONSULTANCY 
SERVICES) ನ ಸಹಮತ ಇದೆಯೆ; ವಿವರಿಸುವುದು? 


